ಹಿ 


ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 780 
ಸದಸ್ಕರ ಹೆಸರು ಶ್ರೀ ಎನ್‌. ರವಿಕುಮಾರ್‌ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


09.03.2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂನಿಜ್ಞಾನ ಸಚಿವರು 


RN 


ಕಸಂ ಪ್ರಶ್ನೆ 2 ಉತ್ತರ 
ಅ) |ಅಕಮ ರಾಜ್ಯದಲ್ಲಿ ಅಕ್ಷಮವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವವರ ' ವಿರುದ್ಧ 
ಕಲ್ಲುಗಣಿಗಾರಿಕೆಯಿಂದ ಗಣಿ ಮತ್ತು ಖನಿಜ (ಅಭಿವೃದ್ಧಿ ಮತ್ತು ನಿಯಂತ್ರಣ) ಕಾಯ್ದೆ, 1957 
ರಾಜ್ಯಕ್ಕೆ ಆಗುತ್ತಿರುವ ನಷ್ಟ| ಮತ್ತು ಕರ್ನಾಟಕ ಉಪಖನಿಜ ರಿಯಾಯಿತಿ ನಿಯಮಗಳು, 1994 
ಎಷ್ಟು ಇದಕ್ಕೆ ಯಾರು |ರಂತೆ ಮೊಕದ್ದಮೆಗಳನ್ನು ದಾಖಲಿಸಿ, ದಂಡ ವಿಧಿಸಿ ಸಂಗ್ರಹಿಸಲು 
ಹೊಣೆ: ಕಟ್ಟುನಿಟ್ಟನ ಕ್ರಮ ಜರುಗಿಸಲಾಗುತ್ತಿದೆ. 

. ಕಳೆದ ಮೂರು ವರ್ಷಗಳಲ್ಲಿ ಅನಧಿಕೃತ ಕಲ್ಲುಗಣಿಗಾರಿಕೆ 
ಸಂಬಂಧ ಕೈಗೊಂಡಿರುವ ಕ್ರಮಗಳ ವಿವರ ಕೆಳಕಂಡಂತಿದೆ: 
ಕಲ್ಲುಗಣಿಗಾರಿಕೆ :- " (ರೂ.ಲಕ್ಷಗಳಲ್ಲಿ) 
ಕ್ರ ವರ್ಷ /ಪತ್ತೆ ಹಚ್ಚಿದ ದಾಖಲಿಸಿರುವ ವಸೂಲಾದ 
ಸಂ ಪ್ರಕರಣಗಳು ಮೊಕದ್ದಮೆಗಳ ಸಂಖ್ಯೆ ದಂಡ 
1 1208-19 413 108 . | 

1213.37 
2209-20 266 17 90870 
3. 2020-21 580 99. 781.06 
ಒಟ್ಟು 1259 Bi 324 2903.13 
ಆ) | ಇತ್ತೀಚಿನ ದಿನಗಳಲ್ಲಿ ಅಕ್ರಮ | * ` ಚಾಮರಾಜನಗರ ಜಿಲ್ಲೆ ಮತ್ತು ತಾಲ್ಲೂಕು, ಮಕ್ಕಡಹಳ್ಳಿ ಗ್ರಾಮದಲ್ಲಿ 


ಗಣಿಗಾರಿಕೆಗಾಗಿ ಸಂಗಹಿಸಿದ 
ಸ್ಫೋಟಕಗಳು ಸ್ಫೋಟಗೊಂಡ 
ಕಾರಣಕ್ಕಾಗಿ ಮೃತರಾದವರ 
ಸಂಖ್ಯೆ ಎಷ್ಟು 


* ದಿನಾಂಕ 


* ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲ್ಲೂಕು, ಹಿರೇನಾಗವಲ್ಲಿ 


ಸ್ವಾಮಿ ಎಂಬುವರು ಪರವಾನಿಗೆ' ಹೊಂದಿರುವ ಕಲ್ಲುಗಣಿಗುತ್ತಿಗೆ 
ಪ್ರದೇಶದಲ್ಲಿ ಇಟ್ಟಿದ್ದ ಸ್ಫೋಟಕ ಸಿಡಿದು, ದಿನಾಂಕ 28.12.2020 
ರಂದು ಮಹದೇವಶೆಟ್ಟಿ ಎಂಬುವರು ಮೃತಪಟ್ಟಿರುತ್ತಾರೆ. 
21.01.2021 ರಂದು ಶಿವಮೊಗ್ಗ ತಾಲ್ಲೂಕು, 
ಕಲ್ಲಗಂಗೂರು ಗ್ರಾಮದ ವ್ಯಾಪ್ತಿಯಲ್ಲಿ ಪರವಾನಿಗೆ ಹೊಂದಿದ್ದ 
ಸ್ಟೋನ್‌ ಕ್ರಷರ್‌' ಘಟಕದ ಪ್ರದೇಶದಲ್ಲಿ ಸ್ಫೋಟಕ ಸಿಡಿದು 06 ಜನ 
ಕಾರ್ಮಿಕರು ಮೃತಪಟ್ಟಿರುತ್ತಾರೆ. 


ಗ್ರಾಮದಲ್ಲಿ ದಿನಾಂಕ 23.02.2021 ರಂದು ಸ್ಫೋಟಕ ಘಟನೆ 
ಸಂಬಂಧ ಗುಡಿಬಂಡೆ ಪೊಲೀಸ್‌ ಠಾಣೆಯಲ್ಲಿ ಮೊಕದ್ದಮೆ 
ಸಂಖ್ಯೆ 0034/2021 ನ್ನು ದಿನಾಂಕ 23.02.2021 ದಾಖಲಿಸಿದ್ದು, 
ಸದರಿ ಮೊಕದ್ದಮೆಯಲ್ಲಿ ನಮೂದಿಸಿರುವ ಮಾಹಿತಿಯಂತೆ 


ಕ 


ಪರವಾನಿಗೆ ಹೊಂದಿದ್ದ ಕಲ್ಲುಗಣಿ ಗುತ್ತಿಗೆ ಪೆಡೇಶದಲ್ಲಿ ದಾಸ್ತಾನು 
ಮಾಡಲಾಗಿದ್ದ ಸ್ಫೋಟಕಗಳನ್ನು ನಾಶಪಡಿಸುವ ಸಂದರ್ಭದಲ್ಲಿ 
ಸ್ಫೋಟವು, ಸಂಭವಿಸಿರುವುದು ಕಂಡುಬಂದಿರುತ್ತದೆ. 


ಇ) [ಈ ಅಕಮ ಗಣಿಗಾರಿಕೆಗೆ [ಅಕಮ ಗಣಿಗಾರಿಕೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿರುವುದು | 

| ಸಹಕರಿಸಿದ ಅಧಿಕಾರಿಗಳ ಮೇಲೆ | ಕಂಡುಬಂದಲ್ಲಿ ಸದರಿಯವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು 
ಯಾವ ಕಮ ಕೈಗೊಳ್ಳಲಾಗಿದೆ; | ಕ್ರಮವಹಿಸಲಾಗುತ್ತಿದೆ. 

ಈ) | ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ | ಅನಧಿಕೃತ ಗಣಿಗಾರಿಕೆ ಸಾಗಾಣಿಕೆ ಮತ್ತು ದಾಸ್ತಾನನ್ನು ತಡೆಗಟ್ಟಲು 


ಬಾರದೆ ಈ ರೀತಿಯ . ಅಕ್ರಮ 
ಕಲ್ಲುಗಣಿಗಾರಿಕೆ 

ಸಾಧ್ಯವೇ; ಈ 
ಸರ್ಕಾರದ ನಿಲುವೇನು? 


ಕುರಿತು 


ಸರ್ಕಾರದಿಂದ ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 
ನಡೆಯಲು [* 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಐ 21 ಎಂಎಂಎನ್‌ (2)| 
2014, ದಿನಾಂಕ 21.01.2014 ರಂತೆ 'ಗಣಿ ಮತ್ತು ಖನಿಜ 
(ಅಭಿವೃದ್ಧಿ ಮತ್ತು ನಿಯಂತ್ರಣ) ಕಾಯ್ದೆ, 1957ರ ಕಲಂ 21 
ಮತ್ತು 22 ರಡಿ ಮತ್ತು ಕರ್ನಾಟಕ ಉಪಖನಿಜ ರಿಯಾಯಿತಿ 


: ನಿಯಮಗಳು, 1994ರ ನಿಯಮ 43 ಮತ್ತು 46 ರಂತೆ 


ಅನಧಿಕೃತ ಗಣಿಗಾರಿಕೆ, ಸಾಗಾಣಿಕೆ ಮತ್ತು ದಾಸ್ತಾನು ವಿರುದ್ಧ 
ಕ್ರಮವಹಿಸಲು, ಕಂದಾಯ, ಅರಣ್ಯ ಪೊಲೀಸ್‌ ಹಾಗೂ ಗಣಿ 
ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಅಧಿಕಾರವನ್ನು 
ಪ್ರತ್ಯಾಯೋಜಿಸಲಾಗಿದೆ. 


. ಅನಧಿಕೃತ ಕಲ್ಲು ಗಣಿಗಾರಿಕೆ / ಸಾಗಾಣಿಕೆಯನ್ನು ನಿಯಂತ್ರಿಸಲು 


ಜಿಲ್ಲಾ ಟಾಸ್ಕ್‌ ಪೋರ್ಸ್‌ (ಗಣಿ) ಸಮಿತಿಯಿಂದ ರಾಜ್ಯದಲ್ಲಿ 
ಆಯಕಟ್ಟಿನ ಪ್ರದೇಶಗಳಲ್ಲಿ ತನಿಖಾ ಠಾಣೆಗಳನ್ನು ತೆರೆದು 
ಕಾರ್ಯ ನಿರ್ವಹಿಸಲಾಗುತ್ತಿದೆ. ಅಲ್ಲದೆ ಆಯಾ ಜಿಲ್ಲಾ 
ವ್ಯಾಪ್ತಿಗಳಲ್ಲಿ ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದ ಚಾಲಿತ 
ದಳವನ್ನು ರಚಿಸಿಕೊಂಡು ಅನಧಿಕೃತ ಕಲ್ಲು ಗಣಿಗಾರಿಕೆ / 
ಸಾಗಾಣಿಕೆಯನ್ನು ನಿಯಂತ್ರಿಸಲಾಗುತ್ತಿದೆ. 


ರಾಜ್ಯದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವವರ 
ವಿರುದ್ಧ ಗಣಿ ಮತ್ತು ಖನಿಜ (ಅಭಿವೃದ್ಧಿ ಮತ್ತು ನಿಯಂತ್ರಣ) 
ಕಾಯ್ದೆ, 1957 ಮತ್ತು ಕರ್ನಾಟಕ ಉಪಖನಿಜ ರಿಯಾಯಿತಿ 
ನಿಯಮಗಳು, 1994 ರಂತೆ ಮೊಕದ್ದಮೆಗಳನ್ನು ದಾಖಲಿಸಿ, 
ದಂಡ ವಿಧಿಸಿ ಕಟ್ಟುನಿಟ್ಷನ ಕ್ರಮ 
ಜರುಗಿಸಲಾಗುತ್ತಿದೆ. 


ಸಂಗಹಿಸಲು 


ಕಳೆದ ಮೂರು ವರ್ಷಗಳಲ್ಲಿ ಕೈಗೊಂಡ ಕ್ರಮದ ವಿವರಗಳನ್ನು 
ಕಮ ಸಂಖ್ಯೆ 'ಅ” ರಲ್ಲಿ ಉತ್ತರಿಸಿದೆ. 


ಸಂಖ್ಯೆ ಸಿಐ 115 ಎಂಎಂಎನ್‌ 2021 


(ಮುರುಗೇಶ್‌ ಅಕ್‌ಸೆರಾಣಿ) 


ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


